ಸದಸ್ಯರ ಹೆಸರು 
ಚುಕ್ಕೆ ರಹಿತ ಪಶ್ನೆ ಸಂಖ್ಯೆ 
ಉತ್ತರ ದಿನಾಂಕ 


ಕರ್ನಾಟಕ ವಿಧಾನ ಪರಿಷತ್ತು 


ಶ್ರೀ ಎಸ್‌. ಎಲ್‌. ಭೋಜೆಗೌಡ (ಶಿಕ್ಷಕರ ಕ್ಷೇತ್ರ 


921 
13.03.2020 


ಸ foe] 
ಸುಂ. ಪ್ರಶ್ನೆ 


ಉತ್ತರ 


ಅ. [ಇದುವರೆಗೂ ರಾಜ್ಯದಲ್ಲಿ ಮಂಜೂರು 
“ಆಗಿರುವ ಶುದ್ಧ ಕುಡಿಯುವ ನೀರಿನ 


ಘಟಕಗಳ ಸಂಖ್ಯೆ 


ಖ್‌ ಹು 
ಸಂಖ್ಯೆ ಎಷ್ಟು 


ಕಾರ್ಯಾರಂಭ ಮಾಡಿರುವ ಘಟಕಗಳ 
ನಿರ್ಮಾಣ 
ಹಂತದಲ್ಲಿರುವ ಘಟಕಗಳ ಸಂಖ್ಯೆ ಎಷ್ಟು; 


ರಾಜ್ಯದ ಗ್ರಾಮೀಣ ಪ್ರದೇಶಗಳಲ್ಲಿ 18448 ನೀರು ಶುದ್ದೀಕರಣ 
ಘಟಕಗಳು ಮಂಜೂರಾಗಿರುತ್ತದೆ. 17679 ನೀರು ಶುದ್ಧೀಕರಣ 
ಘಟಕಗಳನ್ನು ಸ್ಥಾಪಿಸಲಾಗಿದ್ದು (Installed). 17298 ನೀರು 
ಶುದ್ಧೀಕರಣ ಘಟಕಗಳು ಕಾರ್ಯಾರಂಭಗೊಳಿಸಲಾಗಿದೆ 
(Commissioned). ನಿರ್ಮಾಣ ಹಂತದಲ್ಲಿ 381 ನೀರು 
ಶುದ್ಧೀಕರಣ ಘಟಕಗಳಿವೆ. 


ಆ. '|ಸದರಿ ಘಟಕಗಳಿಗೆ ಬಿಡುಗಡೆಯಾಗಿರುವ 
ಮತ್ತು ಖರ್ಚಾದ ಹಾಗೂ ಬಾಕಿ ಇರುವ 
(ತಾಲ್ಲೂಕುವಾರು, 
ಗ್ರಾಮ ಪಂಚಾಯತಿವಾರು, ಗ್ರಾಮವಾರು 


ಅನುದಾನವೆಷ್ಟು; 


ಪ್ರತಿ ಘಟಕದ ವಿವರ ನೀಡುವುದು) 


ಅನುದಾನ 
ಜಿಲ್ಲಾವಾರು 


ಸದರಿ ಘಟಕಗಳಿಗೆ ಜಿಲ್ಲಾವಾರು 
ಬಿಡುಗಡೆಗೊಳಿಸಲಾಗುತ್ತಿದ್ದು, ಅನುದಾನದ 
ವಿವರವನ್ನು ಅನುಬಂಧದಲ್ಲಿ ನೀಡಿದೆ. 


ಇ. | ಈಗಾಗಲೇ ನಿರ್ಮಿಸಿರುವ ಈಗಾಗಲೇ ನಿರ್ಮಿಸಿರುವ ಘಟಕಗಳ ಪೈಕಿ, 12746 ಘಟಕಗಳು 
ಕುಡಿಯುವ ನೀರಿನ ಘಟಕಗಳಲ್ಲಿ | ಕಾರ್ಯನಿರ್ವಹಿಸುತ್ತಿದ್ದು, 4552 ನೀರು ಶುದ್ಧೀಕರಣ 
ದುರಸಿಗೆ ಎಷ್ಟು ಘಟಕಗಳು | ಘಟಕಗಳು ತಾತ್ಕಾಲಿಕವಾಗಿ ಕಾರ್ಯನಿರ್ವಹಿಸುತ್ತಿರುವುದಿಲ್ಲ 


ಯಾವ ಕ್ರಮ ಕೈಗೊಳ್ಳಲಾಗಿದೆ; 


ಬಂದಿರುತ್ತವೆ; ಸಂಪೂರ್ಣ ಹಾಳಾಗಿರುವ 
ಘಟಕಗಳ ಸಂಖ್ಯೆ ಎಷ್ಟು ದುರಸ್ತಿಗೆ 


ಈ. ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು 
ನಿರ್ವಹಿಸಲು 


ಉತ್ತಮವಾಗಿ 
ಸರ್ಕಾರದಿಂದ ಯಾವ 
ಕೈಗೊಳ್ಳಲಾಗುವುದು? 


(ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ 
ಪಂಚತಂತ್ರದ ದಿನಾಂಕ:26.02.2020ರ ದಾಖಲಾತಿ ಪಕಾರ). 


ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ 
ಟೆಂಡರ್‌ ಮುಖೇನ, ಕೆ.ಆರ್‌.ಐ.ಡಿ.ಎಲ್‌.ಸಂಸ್ಥೆ ಮುಖೇನ, 
ಸಹಕಾರ ಸಂಘ/ಸಂಸ್ಥೆ ಮುಖೇನ ಮತ್ತು ಗ್ರಾಮ ಪಂಚಾಯತಿ 
ಮಟ್ಟದಲ್ಲಿ ಇತರೆ ಅನುದಾನದಲ್ಲಿ ಅನುಷ್ಠಾನಗೊಳಿಸಿರುವ 
ಘಟಕಗಳ ಪೈಕಿ, ನಿರ್ವಹಣೆ ಅವಧಿ ಮುಗಿದಿರುವ/ ನಿರ್ವಹಣೆ 
ಸಮಸ್ಯೆ ಇರುವ 814 ಘಟಕಗಳನ್ನು 135 ಪ್ಯಾಕೇಜ್‌ 
ಮಾಡಿ ಜಿಲ್ಲಾ ಮಟ್ಟದಲ್ಲಿ ಟೆಂಡರ್‌ ಕರೆಯಲಾಗಿದ್ದು, 
ದಿನಾಂಕ:06.03.2020ರ ಮಾಹಿತಿ ಪ್ರಕಾರ 73122 ನೀರು 
ಶುದೀಕರಣ ಘಟಕಗಳಿಗೆ ಟೆಂಡರ್‌ನಲ್ಲಿ ಅನುಮೋದನೆಯಾದ 
ಗುತ್ತಿಗೆದಾರರಿಗೆ ಮುಂದಿನ 5 ವರ್ಷಗಳ ನಿರ್ವಹಣೆಗಾಗಿ 
ಹಸ್ತಾಂತರ ಮಾಡಲು ಕ್ರಮವಹಿಸಲಾಗಿದೆ. 


ತಾತ್ಕಾಲಿಕವಾಗಿ ದುರಸ್ತಿಯಲ್ಲಿರುವ ಎಲ್ಲಾ ಘಟಕಗಳನ್ನು 


NRDWP, Wಾಸ್ಟಫೋರ್ಸ್‌ ಹಾಗೂ ಇತರೆ ಅನುದಾನ 
ಬಳಸಿಕೊಂಡು, ದುರಸ್ಥಿಗೊಳಿಸಿ, ಸಾರ್ವಜನಿಕರಿಗೆ ಶುದ್ಧ 
ಕುಡಿಯುವ ನೀರನ್ನು ಒದಗಿಸಲು ಸೂಚನೆ ನೀಡಿದೆ. 


ಸಂ:ಗ್ರಾಕುನೀ೩ನೈಇ 79 ಗ್ರಾನೀಸ(5)20 


py 

p 

ರ್‌ 
(ಕ್‌. ಈಶ್ವರಪ್ಪ 


ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


ಅನುಬಂಧ-1 


ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ : 839 (921)ರ ಲಗತ್ತು 
ಕಳೆದ 5 ವರ್ಷಗಳಲ್ಲಿ(2014-15 ರಿಂದ 2019-20 -ಜನವರಿ ಅಂತ್ಯಕ್ಕೆ) ಶುದ್ಧ ಕುಡಿಯುವ ನೀರಿನ 


ಘಟಕಗಳಿಗಾಗಿ ವಿಭಾಗ/ಜಿಲ್ಲಾವಾರು ಬಿಡುಗಡೆಮಾಡಲಾದ ಅನುದಾನ, ವೆಚ್ಚ ಮಾಡಲಾದ ಅನುದಾನ 
ಮತು ಬಾಕಿ ಅನುದಾನದ ವಿವರ. 


(ರೂ ಲಕ್ಷಗಳಲ್ಲಿ) 


ಬಿಡುಗಡೆ ಮಾಡಲಾದ 
ಅನುದಾನದ ವಿವರ 


ಬಾಕಿ ಉಳಿದಿರುವ 
ಅನುದಾನ 


ವೆಚ್ಚಮಾಡಲಾದ 
ಅನುದಾನದ ವಿವರ 


7928.30 35,96 
3808.15 62.11 
4810.12 78.62 


0 
ಚಿಕ್ಕಮಗಳೂರು 2084.49 1974.93 109.56 


8030.05 


BE BT 
eS] —s 
7 [ುಲರ್ಗಾ 3499.33 3462.11 
ಸ EE ET 
ET 
NT 
LE NL EE 
್ತ sss 
EE TE 
ps TTT ons 
5 [pas 
peso Ts 
Mp TTS a 
ಪಷಾದ 
EL ET 


4 
[28 


EEBECEEE 
RAHA 
[a 9] 33 


[NY 
| 
ಟ 

4 


[0] 


| 
y. 
[3 


ಉತ್ತರ ಕನ್ನಡ 
ಯಾದಗಿರಿ 


[oe] 


1803.89 1763.99 39.90 
3218.53 3152.06 66.47 
130776.85 129163.39 1613.46 


